ಕರ್ನಾಟಿಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :| 917 (35 
ಉತ್ತರಿಸಬೇಕಾದ ದಿನಾಂಕ 10.03.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಸಚಿವರು 


ಪು.ಸಂ ಪ್ರಶ್ನೆ ಉತ್ತರ 
ವಿವಿಧ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ 
ಬಿಡುಗಡೆ ಮಾಡುತ್ತಿರುವ ಅನುದಾನದ ವಿವರ ಈ ಕೆಳಗಿನಂತೆ 
ಇರುತ್ತದೆ. 
(ರೂ.ಲಕ್ಷೆಗಳಲ್ಲಿ) 
ಗ್ರಾಮೀಣ ನಗರ 
ಥ್ರ ಈ ಸಾಮಾನ್ಯ |ಪ.ಜಾತಿ / ಸಾಮಾನ್ಯ |ಪ.ಜಾ / 
ಸಿಲ 7 ಔಲ್ಟಿ ಪ. 1! ಅಲ್ಪ ಪ. 
ಸಂಖ್ಯಾತ | ಪಂಗಡ | ಸಂಖ್ಯಾತ |ಪಂಗಡ 
ಬಸವ ವಸತಿ 
1 | uನೆಣಾ) 1.20 
ಮಾಜಪೇಯಿ ಸಗರ 
2 | ವಸತಿಯೋಜನೆ (ಸ) Me 
ಡಾ.ಬಿ.ಆರ್‌ 
3 ಅಂಟ ೇಡ್ರರ್‌ - 175 2.00 
ಆಶ್ರಯ ಯೋಜನೆಯಡಿ ಮನೆ af ಯಜ ; 
ಜೆ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ತ ನಾ 
ನೀಡಲಾಗುತ್ತಿರುವ  ಸಹಾಯದನದ || | | ವಸತಿಯೋಜನಗ್ರಾ| 120 1 150 | 120 [150 
ಮೊತ್ತವೆಷ್ಟು; ಹನು) 
ಪ್ರಧಾನ ಮಂತ್ರಿ 
5 | ಅವಾಸ್‌ ಯೋಜನೆ 1.20 1.50 
(ಗ್ರಾ) 
ಪ್ರಧಾಸ ಮಂತ್ರಿ 
6 | ಆವಾಸ್‌ 150 | 150 
ಯೋಜನೆ(ವ)ು** 
*ಪ್ರುಧಾನ ಮಂತ್ರಿ ಆವಾಸ್‌ ಯೋಜನೆ(ಗ್ರಾಮೀಣ)ರಡಿ ಕೇಂದ್ರ 
ಸರ್ಕಾರದಿಂದ 6040 ದರದಲ್ಲಿ ರೂ72,000 ಗಳನ್ನು 
ಒದಗಿಸಲಾಗುತ್ತಿದೆ. ಇನ್ನೂಳಿದ ರೂ.48,000 ಗಳನ್ನು ರಾಜ್ಯ 
ಸರ್ಕಾರದಿಂದ ಒದಗಿಸಲಾಗುತ್ತಿದೆ. 
“ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ನಗರ)ರಡಿ 
ನೀಡಲಾಗುವ: ಸಂಪೂರ್ಣ. ಸಹಾಯಧನ ರೂ.150 
ಲಕ್ಷಗಳನ್ನು ಕೇಂದ್ರ ಸರ್ಕಾರ ನೀಡುತ್ತದೆ. 
ಸದರಿ ಮೊತ್ತದಲ್ಲಿ ಮನೆ ಸರ್ಕಾರವು ಸಹಾಯಧನ ಮಾತ್ರ ನೀಡಲಾಗುತ್ತಿದ್ದು, 
6) ಪೂರ್ಣಗೊಳಿಸಲು ಘಟಕ ವೆಚ್ಚವನ್ನು ನೀಡುತ್ತಿಲ್ಲ. ಸಹಾಯ ಧನದೊಂದಿಗೆ 
ಸಾಧ್ಯವಿಲ್ಲದಿರುವುದು ಸರ್ಕಾರದ | ಫಲಾನುಭವಿಯು ತನ್ನ ಸ್ವಂತ ವಂತಿಕೆಯೊಂದಿಗೆ 
ಗಮನಕ್ಕೆ ಬಂದಿದೆಯೇ; ಮನೆಯನ್ನು ನಿರ್ನ್ಮಿಸಿಕೊಳ್ಳುತ್ತಾರೆ. 
ಸು ಮನೆ ಕಟ್ಟಿಲು ಅಗತ್ಯವಿರುವ 


ಸಾಮಗಿಗಳು ಮತ್ತು ಕೂಲಿ ತುಂಬಾ 


ದೆಬಾರಿಯಾಗಿರುವುದರಿಂದ ಬಡವರು 
ತೊಂದರೆಗೊಳಗಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಸದರಿ ಮೊತ್ತವನ್ನು ಪರಿಷ್ಕರಿಸಲು 


ಪ್ರಸ್ತುತ ಸದರಿ ಮೊತವನ್ನು ಪರಿಷ್ಕರಿಸಲು ಸರ್ಕಾರದ 
ಮುಂದೆ ಪ್ರಸ್ತಾವನೆಯು ಇರುವುದಿಲ್ಲ. 


ಉ) | ಪರಿಷ್ಕರಿಸಲಾಗುವುದು ? 


ಸಂಖ್ಯೆ :ಪಇ 99 ಹೆಚ್‌ಎಎಂ 2021 


\ 


(ವಿ. ಸೋಮಣ್ಣ) 
ವಸತಿ ಸಚಿವರು 


